ಆರ್‌. ಆರ್‌. ಜೋಶಿ 


ಮುಂಡ್ಕಿಯ ಒಂದು ಅಪೂರ್ವ ಸೂರ್ಯನ ನಿಗ್ರಹ 


ಇಂದಿನವರೆಗೂ ಸೂರ್ಯನ ಆರಾಧನೆಯ ಸ್ಥಳ 
ವಾಗಿದ್ದ ಮುಡ್ಯಿ (ಅರ್ಲವಾಡದ ಒಂದು ಭಾಗ) 
ಅಳ್ನಾವರದಿಂದ ಪಶ್ಚಿಮಕ್ಕೆ ಸಂವಕಾರು ಐದು ಕಿ.ಮೀ. 
ದೂರದಲ್ಲಿದೆ; ಇಲ್ಲಿ ಪ್ರಾಚೀನ ಪ್ರಸಿದ್ಧ ಸೂರ್ಯ 
ದೇವಾಲಯ, ಕಲ್ಮೇಶ್ನ ಶರ ದೇವಾಲಯ, ಮರೂರ್ತಿಶಿಲ್ಪ 
ಗಳು ಹಾಗೂ ವೀರಗಲುಗಳಿವೆ. 


ಮುಂಡ್ಕಿಯ ಪ್ರಾಚೀನತೆ ಇದುವರೆಗೂ ತಿಳಿದು 
ಬಂದಿಲ್ಲ. ಅನಿಲಾಪುರ (ಇಂದಿನ ಅಳ್ನಾವರ) ಗೋವೆಯ 
ಕದಂಬರ ಉಪರಾಜಧಾನಿಯಾಗಿತ್ತು. ವಯಂಡ್ಕಿ ಈ ರಾಜ 
ಧಾನಿ ಪಟ್ಟಣದ ಒಂದು ಮುಖ್ಯ ಪುರವಾಗಿರಬಹಂದಂ. 


ಸೂರ್ಯನ ದೇವಾಲಯ : ಪ್ರಾಚೀನವಾದ ಈ 
ದೇವಾಲಯ ಬಹಳಷ್ಟು ನಾಶವಾಗಿದ್ದು, ಅರ್ಲವಾಡದ 
ಪ್ರಜ್ಞಾವಂತ ಜನರಿಂದ ಈಗ ಜೀರ್ಣೋದ್ಧಾರಗೊಳ್ಳು 
ತ್ತಿದೆ, ಗರ್ಭಗುಡಿಯಲ್ಲಿ ಎತ್ತರದ ಚತುರ್ರಥ ಪಾಣಿ 
ಪೀಠದ ಮೇಲೆ ಸುಂದರವಾದ ಸೂಕ್ಷ್ಮ ಕೆತ್ತನೆಯ ಸಮ 
ಭಂಗದಲ್ಲಿಯ ಸೂರ್ಯನ ವಿಗ್ರಹವು ಅತ್ಯಂತ ಮನೋ 
ಹರವಾಗಿದೆ. ಪಾಣಿಪೀಠ ೭೨ ಸೆಂ. ಮೀ. ಎತ್ತರ, 
೧.೩೩ ಸೆಂ. ವೀ. ಅಗಲವಾಗಿದೆ. ಇದರ ಬಲಗಡೆ 
ಜಲಹರಿಯಿದೆ. ಇದು ಸಹಾ ಆಕರ್ಷಕವಾಗಿದ್ದು, ಅರ 
ಳಿದ ಪದ್ಮದ ಹಾಗಿದೆ. ಸೂರ್ಯನ ಹಿಂದಿನ ವಂಕರ 
ತೋರಣದ ಪ್ರಭಾವಳಿ ಸಂಪೂರ್ಣ ಭಗ್ಗವಾಗಿದ್ದರೂ 
ಇಡಿ ಶಿಲ್ಪದ ಭವ್ಯತೆಗೆ, ಚೆಲುವಿಗೆ ಕುಂದುಬಂದಿಲ್ಲ. ಈ 
ಮಕರತೋರಣದ ನಾಲ್ಕೈದು ಭಾಗಗಳು ಭಗ್ಗವಾಗಿ 
ಬಿದ್ದಿವೆ. ಮಕರಗಳ ಬಾಯಿಯಿಂದ ಹೊರಹೊರಟ 


ಇತಿಹಾಸ ದರ್ಶನ 


ಕಲಾತ್ಮಕವಾದ ಹೂಬಳಿ ಯಲ್ಲಿ 


ವಕಾಲಾಕಾರರು, ಉಷಾ ಪ್ರತ್ಯುಷಾರನ್ನು 
ಬಹಂದಂ. 


ಅಷ್ಟದಿಕ್ಟಾಲಕರು, 
ನೋಡ 


ಸೂರ್ಯನ ವಿಗ್ರಹ: ಈ ವಿಗ್ರಹದ ಎತ್ತರ ೨.೩೬ 
ಸೆಂ.ಮೀ. ಹಾಗೂ ಅಗಲ ೭೫ ಸೆಂ. ಮೀ. ಬ್ವಿಭುಜ 
ಸೂರ್ಯನು ಪದ್ಮಪೀಠದ ಮೇಲೆ ಸಮಭಂಗದಲ್ಲಿ 
ನಿಂತಿರುವನು. ಈ ದೇವತೆಯು ಕೈಗಳಲ್ಲಿ ಸೂಕ್ಷ್ಮ ಕಲಾ 
ಕೆತ್ತನೆಯ ಪದ್ಮಗಳನ್ನು ಬೆರಳುಗಳಿಂದ ಹಿಡಿದಿರುವನು. 
ಕೈಬಳೆ, ತೋಳಬಂಧ, ಭುಜಬಂಧಗಳಿವೆ, ಎಲ್ಲಾ ಬೆರಳಂ 
ಗಳಲ್ಲಿ ಉಂಗುರಗಳಿವೆ. ಕಾಲುಗೆಜ್ಜೆ, ಕಾಲಖಡಗ, 
ಮೇಖಲ, ಕಾಲುಂಗರಗಳಿವೆ. ಕೊರಳಲ್ಲಿ ಒಂದಂ ಎಳೆಯ 
ಸರ, ಪದ್ಮಪದಕದ ಸರ, ಉದ್ದನೆಯ ಸರ, ಯಜ್ಞೋ 
ಪವೀತ, ವೈಜಯಂಂತಿವರಾಲೆ ಮಂಂತಾದ ಅಲಂಕೃತ 
ಸೂಕ್ಷ್ಮಕೆತ್ತನೆಯ ಆಭರಣಗಳಿಂದ ಅಲಂಕೃತವಾಗಿದ್ದಾನೆ. 
ಟೊಂಕಾಭರಣವು ಗವಂನಾರ್ಹವಾಗಿದೆ. ಸುಂದರ ಕಲಾ 
ತ್ಮಕವಾದ ಕರಂಡ ಕಿರೀಟವಿದೆ. ಕಿರೀಟದ ಮೇಲೆ ಸಿಂಹ 
ಮುಖದಿಂದ ಹೊರಬಂದ ಮುತ್ತಿನ ಕುಚ್ಚು ಕಲಾತ್ಮಕ 
ವಾಗಿದೆ. ಕಿರೀಟದ ನಡುವೆ ಪದಕವಿದೆ. ಕಿರೀಟದ 
ಆಚೆ ಈಚೆ ಮುತ್ತಿನಸರ ಜೋತುಬಿದ್ದಿದೆ. ಕಿವಿಯಲ್ಲಿ 
ಕರ್ಣಕುಂಡಳಗಳಿವೆ. ಸೂರ್ಯನ ಮಂಖಭಾವ ಗಂಭೀರ 
ವಾಗಿದೆ. ಮುತ್ತಿನ ಅಂಚಿನ ಪ್ರಭಾವಳಿಯ ಇದೆ. 


ಪ್ರಭಾವಳಿಯ ಕೆಳಗೆ ಸೂರ್ಯನ ಎಡಕ್ಕೆ ಇಬ್ಬರು 
ಚಾಮರಧಾರಣಿಗಳು ನಿಂತಿದ್ದಾರೆ. | ಒಬ್ಬಳಂ ಒಂದರ 
ಕೈಯಲ್ಲಿ ಚಾಮರ, ಇನ್ನೊಂದು ಕೈಯಲ್ಲಿ ಪೂರ್ಣಾಫಲ 
ವನ್ನು ಹಿಡಿದಿದ್ದಾಳೆ. ಇನ್ನೊಬ್ಬಳು ಒಂದಂ ಕೈಯಲ್ಲಿ 


೭೧ 


ಚಾಮರ, ಮತ್ತೊಂದಂ ಕೈಯನ್ನು ತಲೆಯ ಮೇಲ್ಗಡೆ 
ಹಿಡಿದಿರುವಳು. ಬಲಗಡೆಗೆ ಇರುವ ಇಬ್ಬರು 
ಚಾಮರಧಾರಣಿಗಳು ಎಡಕ್ಕೆ ಇರುವ ಚಾಮರಧಾರಣಿ 
ಗಳಂತೆ ಇದ್ದಾರೆ. ಆದರೆ ಇಲ್ಲಿ ತಲೆಯ ಮೇಲ್ಲಡೆ 
ಹಿಡಿದಿರುವವಳ ಕೈಯಲ್ಲಿ ಹೂಗೊಂಚಲವಿದೆ. ಇವರೆ 
ಲ್ಲರೂ ದ್ವಿಭಂಗದಲ್ಲಿ ಇದ್ದು, ಸರ್ವ ಅಲಂಕೃತರಾಗಿ 
ದ್ದಾರೆ. ಕೊನೆಯ ಚಾಮಂರಧಾರಣಿಗಳಂ ಕತ್ತರಿಕಾಲಿನಲ್ಲಿ 
ನಿಂತಿದ್ದಾರೆ. 


ಸೂರ್ಯನ ಪೀಠದ ಮೇಲೆ ಉಬ್ಬುಶಿಲ್ಪದಲ್ಲಿ 


ಏಳಂ ಕುದುರೆಗಳ ನಡುವೆ ಸಾರಥಿಯಾದ ಅರಣನಿರು 
ವನಂ. ಒಟ್ಟಿನಲ್ಲಿ ಇದೊಂದು ಗೋವೆಯ ಕದಂಬರ 
ವಿಶಿಷ್ಟ ವಕಾದರಿಯ ಕಲಾತ್ಮಕ, ಸೂಕ್ಷ್ಮಕೆತ್ತನೆಯ, ಮನ 
ಮೋಹಕ ಕೃತಿಯಾಗಿದೆ. ಅಷ್ಟೇ ಅಲ್ಲದೇ. ಈ ಭಾಗದ 
ಒಂದು ಮೇರುಕೃತಿಯರಾಗಿದೆ. ಶ್ರೆ ಕಲಿಯ ದೃಷ್ಟಿಯಿಂದ 
ನೋಡಲಾಗಿ ಇದು ೧೨ನೇ ಶತವಠಾನಕ್ಕೆ ಸೇರಿದ್ದಾಗಿದೆ 
ಯೆಂದು ಹೇಳಬಹುದಂ. 


ಭೈರವ : ಈ ಶಿಲಾಪ್ರತಿಮೆಯ ಎತ್ತರ ೧.೧೦ 
ಸೆಂ.ಮೀ. ಹಾಗೂ ಅಗಲ ೬೧ ಸೆಂ. ವೀ. ಗುಡಿಯ 
ಮುಂಭಾಗದ ಎಡಕ್ಕೆ ಈ ಪ್ರತಿಮೆ ಇದೆ. ಭೈರವನು 
ನಾಲ್ಕು ಕೈಗಳಲ್ಲಿ ತ್ರಿಶೂಲ, ಖಡ್ಗ , ಢಮರು, ರಾಕ್ಷಸನ 
ಜುಟ್ಟನ್ನು ಹಿಡಿದಿರುವನು. ತನ್ನ ಬಲಗಾಲನ್ನು 
ನಾಯಿಯ ಬೆನ್ನಮೇಲಿಟ್ಟಿರಂವನು. ಇದೊಂದಂ 
ಗಮನಾರ್ಹ ಭಂಗಿಯಾಗಿದೆ. ನಾಯಿಯು ರಾಕ್ಷಸನ 
ರುಂಡವನ್ನು ನೆಕ್ಕಲು ಕಾತುರವಾಗಿದೆ. ೧೫ ರುಂಡಗಳು 
ವೈಜಯಂತಿಮಾಲೆ, ನಾಗಸರ್ಪದ ಕೊರಳಹಾರ, ಕೈಬಳೆ, 
ಖಡೆ, ಮೇಖಲ, ಕಾಲಗೆಜ್ಜೆ, ಕಿವಿಯೋಲೆ ಮುಂತಾದ 
ಆಭರಣಗಳಿಂದ ಅಲಂಕೃತಗೊಂಡಿದ್ದಾನೆ. ತಲೆಕೂದಲಂ 
ತಲೆಯಹಿಂದೆ ಸುತ್ತಲೂ ಹರಡಿ ಎತ್ತರವಾದ ಪ್ರಭಾವಳಿ 
ಯಂತೆ ಇದೆ. ಮುಖದಲ್ಲಿ ರೌದ್ರರೂಪವಿದೆ. ಇದು 
ಸಹಾ ಗೋವೆಯ ಕದಂಬರ ಅಪರೂಪದ ವಕಾದರಿಯ 
ಕಲಾಕೃತಿಯಕಾಗಿದೆ. 


ವಿಘ್ನೇಶ್ವರ : ಈ ಮೂರ್ತಿಯ ಎತ್ತರ ೬೩ 
ಸೆಂ.ಮೀ. ಹಾಗೂ ಅಗಲ ೬೦ ಸೆಂ.ಮೀ. ಚತುರ್ಮುಖ 
ನಾದ ಗಣಪತಿಯಂ ಸಂಖಾಸೀನನಾಗಿದ್ದಾನೆ. ಹಿಂದಿನ 
ಎರಡೂ ಕೈಗಳು ಭಗ್ನವಾಗಿವೆ. ಮುಂದಿನ ಒಂದು 


೬೨ 


ಶಾಲಾ ವಕಾದರಿಯ ಶಿಖರವಿದೆ. 


ಕೈಯಲ್ಲಿ ದಂತವನ್ನು, ಇನ್ನೊಂದು ಕೈಯಲ್ಲಿ ಮೋದಕ 
ಪಾತ್ರೆಯನ್ನು ಹಿಡಿದಿರುವನು. ಇವನ ಸೊಂಡಿಲು 
ಬಲಮೂರಿಯಕಾಗಿದೆ. ಹೊಟ್ಟೆಯ ಮೇಲೆ ನಾಗ ಉದರ 
ಬಂಧವಿದೆ. ಭುಜಸರ, ಕೊರಳಹಾರ, ಕೈಬಳೆ, ಮುಂತಾದ 
ಆಭರಣಗಳಿಂದ ಅಲಂಕೃತನಾಗಿದ್ದಾನೆ. ಇದು ಸಹಾ 
೧೨ನೇ ಶತವಠಾನಕ್ಕೆ ಸೇರಿದ್ದಾಗಿದೆ. 


ರಾಜಯೋಗಿ : ಈತನ ಎತ್ತರ ೭೫ ಸೆಂ.ವಿೀ., 
ಅಗಲ ೫೬ ಸೆಂ.ಮೀ. ಪದ್ಮಾಸೀನನಾಗಿ ಕುಳಿತಿರಂವನು. 
ಕೈಗಳು ಯೋಗಮಂದ್ರೆಯಲ್ಲಿವೆ. ಕೈಬಳೆ, ಬಾದಾಮಿ 
ಆಕಾರದ ತೋಳಬಂಧಗಳಿವೆ. ಯಜ್ಞೋಪವೀತವಿದೆ. 
ಮೇಲ್ಲ ಡೆ ಛತ್ರವಿದೆ. ಪ್ರಭಾವಳಿಯ ಸಿಂಹಮುಖದಿಂದ 
ಹೊರಬಂದ ಹೂಬಳ್ಳಿ ಕಲಾತ್ಮಕವಾಗಿದೆ. ಯೋಗಿಯ 
ಪಾದದ ಹತ್ತಿರ ಆಚೆ ಈಚೆ ಸ್ತ್ರೀಪುರುಷ ಭಕ್ತರಿರುವರು. 
ಯೋಗಿಯು ಹಿಂದೆ ಆಚೆ ಈಚೆ ಚಾಮರಗಳಿವೆ. ಈ 
ಶಿಲ್ಪವನ್ನು ನೋಡಿದಾಕ್ಷಣ ಇದು ತೀರ್ಥಂಕರ ವಿಗ್ರಹ 
ವೆಂದು ಭಾಸವಾಗುತ್ತದೆ. ಇದು ಸಹಾ ೧೨ನೇ ಶತ 
ವರಾನಕ್ಕೆ ಸೇರಿದ್ದಾಗಿದೆ. 


ಮೂಲಸ್ಥಾನ ದೇವರಾದ ಶ್ರೀ ಸೂರ್ಯ ನಾರಾ 
ಯಣನಿಂದ ಹಿಡಿದಂ ಇಲ್ಲಿರುವ ಎಲ್ಲ ವಿಗ್ರಹಗಳಿಗೆ ಕಂತಿ 
ಮಾಡಿಸಿದ್ದಾರೆ... ಅದಾಗ್ಯೂ ಅವುಗಳ ಆಕರ್ಷಣೆಗೆ 


_ ಕಂಂದಂಬಂದಿಲ್ಲ, 


ರಾಷ್ಟ್ರಕೂಟ ಕಾಲದ ವೀರಗಲ್ಲು : ಇದರ 
ಎತ್ತರ ೧.೮೩ ಸೆಂ.ಮೀ., ಅಗಲ ೯೪ ಸೆಂ.ವೀ. ಹಾಗೂ 
ದಪ್ಪ ೧೧ ಸೆಂ. ಮೀ. ಇದು ಗೋಗ್ರಹಣದ ವೀರಗಲ್ಲು 
ವೀರನ ಹಿಂದೆ ಏಳು ಆಕಳುಗಳು ನಿಂತಿವೆ. ವೈರಿಗಳು 
ಧನುರ್ಧಾರಿಗಳಾಗಿದ್ದಾರೆ.. ವೀರನು ಖಡ್ಗ ಮತ್ತು 
ಢಾಲುಗಳನ್ನು ಹಿಡಿದಿರುವನಂ. ಮಧ್ಯಭಾಗದಲ್ಲಿ 
ವೀರನು ಅಪ್ಸರೆಯ ಭುಜದ ಮೇಲೆ ಕೈಹಾಕಿ ಮೇಲೆ 
ಹಾರುವ ಸ್ಥಿತಿಯಲ್ಲಿರುವನು. ಸುತ್ತಲೂ ವಾದ್ಯಗಾರ 
ರಿರುವರು. ಮೇಲ್ಭಾಗದಲ್ಲಿ ವೀರನು: ಆಸನದ ಮೇಲೆ 
ಸುಖಾಸೀನನಾಗಿ ಕುಳಿತಿರುವನು. ತನ್ನ ಕೈಗಳಲ್ಲಿ ಪದ್ಮ 
ಗಳನ್ನು ಹಿಡಿದಿರುವನು. ಇವನ ಆಚೆ ಈಚೆ ಚಾಮರ 
ಧಾರಣಿ ಅಪ್ಸರೆಯರಿರುವರಂ. ಈ ಬಡಿಶಿಲ್ಪ ಎರಡಂ 
ಕಂಬಗಳ ನಡುವೆ ಚಿತ್ರಿಸಲ್ಪಟ್ಟಿದೆ. ಮೇಲ್ಭಾಗದಲ್ಲಿ 
ಆಚೆ ಈಚೆ ಸಣ್ಮ 


ಇತಿಹಾಸ ದರ್ಶನ 


ಶಿಖರಗಳಿವೆ. ಈ ವೀರಗಲ್ಲನ್ನು ಸೂಕ್ಷ್ಮದೃಷ್ಟಿಯಿಂದ 
ನೋಡಲಾಗಿ ಇದಂ ರಾಷ್ಟ್ರಕೂಟರ ಕಾಲದ ವೀರಗಲ್ಲಾ 
ಗಿದೆ. ಆದರೆ ಮುಂಡ್ಕಿಯ ಪ್ರಾಚೀನತೆ ರಾಷ್ಟ್ರಕೂಟರ 
ಕಾಲಕ್ಕೆ (೯ನೇ ಶತವರಾನಕ್ಕೆ) ಹೋಗುತ್ತದೆ. ವಯಂದೆ 
ಗೋವೆಯ ಕದಂಬರ ಕಾಲದಲ್ಲಿ ಇದು ಒಂದಂ ಧಾರ್ಮಿಕ 
ಕೇಂದ್ರವಾಗಿ ಪ್ರಸಿದ್ಧಿ ಹೊಂದಿರಬಹುದು. 


ಕಲ್ಮೇಶ ಶರ ದೇವಾಲಯ 


ಪ್ರಾಚೀನವಾದ ಈ ದೇವಾಲಯ ಪೂರ್ಣ ಭಗ್ನ 
ವಾಗಿದೆ. ಇದರ ಸುತ್ತಮುತ್ತಲೂ ಗುರಂತಿಸಲಾರದಷ್ಟು 


ಜಿನ, ಕೇಶವ, ಭೈರವ ಮುಂತಾದ ಶಿಲಾಪ್ರತಿವೆಂಗಳಂ 
ಭಗ್ನವಾಗಿ ಬಿದ್ದಿವೆ. ಆದ್ದರಿಂದ ಇಲ್ಲಿ ಶೈವ, ಜೈನ, 
ವೈಷ್ಣವ ಧರ್ಮಗಳು ಪ್ರಚಲಿತದಲ್ಲಿ ಇದ್ದವು ಎಂದು 
ಹೇಳಬಹುದು. ಕಾಳಾಮುಖ ಶೈವರು ಸೂರ್ಯೋಪಾ 
ಸಕರಾಗಿದ್ದು ಅವನ ಆರಾಧಕರೂ ಆಗಿದ್ದರು. ಇದಕ್ಕೆ 
ಇಲ್ಲಿರುವ ಬೃಹದಾಕಾರದ ಸೂರ್ಯನ ಸುಂದರ ಕಲಾ 
ಕೃತಿಯೇ ಸಾಕ್ಷಿಯಾಗಿದೆ. ಬಹುಶಃ ಇದು ಕಾಳಾಮುಖ 
ಶೈವರ ಸ್ಥಳ ಇರಬಹುದು. ಧಾರ್ಮಿಕ ಕೇಂದ್ರವಾಗಿ, 
ಕಲಾಸಂಪತ್ತಿನ ಬೀಡಾಗಿ ಮೆರೆದ ಮುಂಡ್ಮಿ ಈಗ ಒಂದು 
ಹಾಳೂರಾಗಿದೆ. * 


* ಈ ಪ್ರಬಂಧವನ್ನು ಬರೆಯಲು ಸಹಾಯ ಮಾಡಿದ ನನ್ನ ಮಾರ್ಗದರ್ಶಿಗಳಾಡ ಡಾ॥ ಎಚ್‌. ಆರ್‌. ರಘುನಾಫಭಟ್ಕರಿಗೆ 


ನಾನು ಕೃತಜ್ಞನಾಗಿದ್ದೇನೆ. 


ಇತಿಹಾಸ ದರ್ಶನ 


೭೩ 


